p 


ಕರ್ನಾಟಕ ವಿಧಾನ ಪರಿಷತ್ತು 


ಷಾಕ್ಳಗುರುತದ ಪಕ್ನ್‌ ಸಂಖ್ಯೆ 


77777) 


ಮಾನ್ಯ ಸದಸ್ಯರ ಹೆಸರು 


| ಶೀಮತಿ ವೀಣಾ ಎಸ್‌ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಚೇಕಾದ ದಿನಾಂಕ 


17/02/2022 | 


ಪಾತ್ತಕಸಾವವರು 


ಮಾನ್ಯ ಇಾರ್ಮಿಕಸಚಿವರು 


ಪತ್ನೆ 


ತ್ತರ 


ಕೊಡಗು ಜಿಲ್ಲೆಯಲ್ಲಿ 


ನೋಂದಣಿಯಾಗಿರುವ ಒಟ್ಟು 


ಕಾರ್ಮಿಕರ ಸಂಖ್ಯೆ ಎಷ್ಟು; 


ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಬರುವ ವಿವಿಧ 
ಮಂಡಳಿಗಳಲ್ಲಿ ಫಲಾನುಭವಿಗಳನ್ನು ನೋಂದಣಿ | 


"| ಮಾಡಲಾಗುತ್ತಿದೆ. ವಿವಿಧ ಮಂಡಳಿಗಳಲ್ಲಿ ಕೊಡಗು 


ಜಿಲ್ಲೆಯಲ್ಲಿ ನೋಂದಯಿಸಲಾಗಿರುವ ಕಾರ್ಮಿಕರ ವಿವರಗಳು 
ಈ ಕೆಳಗಿನಂತಿವೆ. 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ಕಲ್ಯಾಣ ಮಂಡಳಿ: 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ 
8,700 ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು 
ಮಂಡಳಿಯ ಫಲಾನುಭವಿಗಳಾಗಿ ನೋಂದಣಿಯಾಗಿರುತ್ತಾರೆ. 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 
ಮಂಡಳಿ: 


ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ 
ಒದಗಿಸಲು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರಕಾ ಮಂಡಳಿಯು ಜಾರಿಗೊಳಿಸುತ್ತಿರುವ 
ವಿವಿಧ ಯೋಜನೆಗಳು ಹಾಗೂ ಕೋವಿಡ್‌-19 
ಪರಿಹಾರಕ್ಕಾಗಿ ಅಸಂಘಟಿತ ಕಾರ್ಮಿಕರನ್ನು 
ನೋಂದಾಯಿಸಲಾಗಿದ್ದು, ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ 
ನೋಂದಣಿಯಾದ ಅಸಂಘಟಿತ ಕಾರ್ಮಿಕರ ವಿವರ ಈ 


ಕೆಳಕಂಡಂತಿದೆ: 


ಜನ 


ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ 
ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ 


ಅಂಬೇಡ್ಕರ್‌ ಕಾರ್ಮಿಕ ಸಹಾಯ T4052 


ಹಸ್ತ ಯೋಜನೆ 


ಫನಾನಡ್‌ನ೫ರ ಒಂದು ಬಾರಿಯ 
ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದ 
ಕಾರ್ಮಿಕರು 


4,425 


ನ-ತ್ರಮ್‌ ಕಾರ್ಯಕ್ರಮದಡಿ 78724 
ನೋಂದಣಿಯಾದ ಅಸಂಘಟಿತ 


ಕಾರ್ಮಿಕರು. 


ಜ್‌ TF 


ಆ) 


ಸದರಿ ಸೋಂದಣೆಯಾಗಿರುವ 
ಕಾರ್ಮಿಕರು ಯಾವ್ಯಾವ ವಿವಿಧ 
ವಲಯಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ 
ದುಡಿಯುತ್ತಿದ್ದಾರೆ: (ವಲಯವಾರು 
ಅಂಕಿ-ಅಂಶಗಳನ್ನು ನೀಡುವುದು) 


ಕರ್ನಾಟ ಇಟ್ಟ ಮತ್ತು ಇತರೆ ನಿರ್ಮಾಣ ಇರ್ಪ' 
ಕಲ್ಯಾಣ ಮಂಡಳಿ: 

ಮಂಡಳಿಯಲ್ಲಿ ನೋಂದಯಿತ 8,700 ಕಾರ್ಮಿಕರು 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದಾರೆ. 
ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 
ಮಂಡಳಿ: 


ರಾಜ್ಯ ಸರ್ಕಾರವು 43 ಅಸಂಘಟಿತ ಕಾರ್ಮಿಕ 
ವರ್ಗಗಳನ್ನು “ಗುರುತಿಸಿದ್ದು, ಕರ್ನಾಟಕ ರಾಜ್ಯ ಖಾಸಗಿ 
ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ 
ಯೋಜನೆಯಡಿ ಸಾರಿಗೆ ಇಲಾಖೆಯಿಂದ ಖಾಸಗಿ ವಾಣಿಜ್ಯ 
ವಾಹನ ಚಲಾಯಿಸಲು ಚಾಲನಾ ಪರವಾನಿಗೆಯನ್ನು ಪಡೆದ 


ಚಾಲಕರನ್ನು ಫಲಾನುಭವಿಯಾಗಿ ಪರಿಗಣಿಸಲಾಗುತ್ತಿದೆ 
ಹಾಗೂ ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ' ಹಸ್ತ" 
ಯೋಜನೆಯಡಿ 11 ವರ್ಗಗಳ ಅಸಂಘಟಿತ ಕಾರ್ಮಿಕ 
ವರ್ಗಗಳಾದ ಅಗಸರು, ಕ್ಷೌರಿಕರು, ಗೃಹಕಾರ್ಮಿಕರು, 
ಟೈಲರ್‌ಗಳು, ಮೆಕ್ಕಾನಿಕ್‌, ಚಿಂದಿ ಆಯುವವರು, 
ಹಮಾಲರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು 
ಹಾಗೂ ಧಟಿಕಾರ್ಮಿಕರನ್ನು ಮಾತ್ರ 
ನೋಂದಾಯಿಸಲಾಗುತ್ತಿದ್ದು, ಸದರಿ ವರ್ಗಗಳ ಕಾರ್ಮಿಕರಿಗೆ 


ಕೋವಿಡ್‌-19ರ ನೆರವನ್ನು ವಿತರಿಸಲಾಗಿರುತ್ತದೆ. ಕೊಡಗು 
ಜಿಲ್ಲೆಗೆ ಸಂಬಂಧಿಸಿದಂತೆ ಸದರಿ ಕಾರ್ಮಿಕರ ವಲಯವಾರು 
ವಿವರಗಳನ್ನು ಅನುಬಂಧ-01 ರಲ್ಲಿ ಒದಗಿಸಿದೆ. 


ಕೇಂದ್ರ ಸರ್ಕಾರವು ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು 
ಸಂಗ್ರಹಿಸುವ ಉದ್ದೇಶದಿಂದ ರಾಷ್ಟ್ರೀಯ ಅಸಂಘಟಿತ 
ಕಾರ್ಮಿಕರ ಸಮಗ್ರ ದತ್ತಾಂಶವನ್ನು ಸಿದ್ಧಪಡಿಸಿ, ಅಸಂಘಟಿತ 
ಕಾರ್ಮಿಕರನ್ನು ಇ-ಶ್ರಮ್‌ ಪೋರ್ಟಲ್‌ನಲ್ಲಿ 
ನೋಂದಾಯಿಸಲಾಗುತ್ತಿದ್ದು, ಕೊಡಗು ಜಿಲ್ಲೆಗೆ 
ಸಂಬಂಧಿಸಿದಂತೆ ನೋಂದಣಿಯಾದ ಕಾರ್ಮಿಕರ 
ವಲಯವಾರು ವಿವರವನ್ನು ಅನುಬಂಧ-02 ರಲ್ಲಿ ಒದಗಿಸಿದೆ. 


ಕೋವಿಡ್‌ನಿಂದಾಗಿ 


ಇದುವರೆಗೆ 
ಒದಗಿಸಲಾಗಿದೆ: 


L_ 1 
ಫಡ ಎರಡ ವರ್ಷಗಂದ 


ಸಂಕಷ್ಟಕ್ಕೊಳಗಾಗಿರುವ ಎಷ್ಟು ಜನ 
ಕಾರ್ಮಿಕರಿಗೆ ಇಲಾಖೆ 'ಮೂಲಕ 


ನೆರವು 


ರಾಜ್‌ ಇಡ್ನಡ ಮತ್ತ ಇತ ನಿರ್ಮಾಣ ಕಾರ್ಮಿಕರ 
ಕಲ್ಯಾಣ ಮಂಡಳಿ: 

ರಾಜ್ಯಾದ್ಯಂತ ಕೋವಿಡ್‌-19 ರ ಒಂದನೇ ಆಲೆ 
ಮತ್ತು ಎರಡನೇ ಆಲೆಯಿಂದಾಗಿ ಸಂಕಷ್ಟಕೊಳಗಾದ ಕಟ್ಟಡ 
ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಭದತೆಗಾಗಿ 
ಮಂಡಳಿಯ ವತಿಯಿಂದ ಈ ಕೆಳಕಂಡ ಪರಿಹಾರಗಳನ್ನು 
ನೀಡಲಾಗಿದೆ. 
ಒಂದನೇ ಆಲೆ ಸಂದರ್ಭದಲ್ಲಿ: 


1. ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆಯಂತೆ 
16,48,431 ಮಂಡಳಿಯ ಫಲಾನುಭವಿಗಳಿಗೆ ತಲಾ 
ರೂ.5,000/- ಗಳಂತೆ ಒಟ್ಟು ರೂ. 824.21ಕೋಟಿ 
ಸಹಾಯಧನವನ್ನು ನೇರವಾಗಿ ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗಳಿಗೆ ಜಮಾ ಮಾಡಲಾಗಿರುತ್ತದೆ. 

2. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ 7.15 ಲಕ್ಷ 
ಆಹಾರ ಸಾಮಾಗ್ರಿಗಳ ಕಿಟ್‌ಗಳನ್ನು 
ವಿತರಿಸಲಾಗಿರುತ್ತದೆ. 

3. ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ 
ಲಾಕ್‌ಡೌನ್‌ ಸಮಯದಲ್ಲಿ 89.87 ಲಕ್ಷ ಸಿದ್ಧಪಡಿಸಿದ 
ಆಹಾರದ ಪ್ಯಾಕೆಟ್‌ ಗಳನ್ನು ವಿತರಿಸಲಾಗಿರುತ್ತದೆ. 


ಎರಡನೇ ಅಲೆಯ ಸಂದರ್ಭದಲ್ಲಿ: 


|, ತಲಾ ರೂ.3,000/- ಗಳಂತೆ ಸುಮಾರು 19,02,018 
ಕಾರ್ಮಿಕರಿಗೆ ಒಟ್ಟು ರೂ.570.60 ಕೋಟಿ 
ಮೊತ್ತವನ್ನು ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರ 
ನಗದು ವರ್ಗಾವಣೆ (DBT) ಮೂಲಕ ಜಮಾ 
ಮಾಡಲಾಗಿದೆ. ಉಳಿದ ಫಲಾನುಭವಿಗಳಿಗೆ 
ಬ್ಯಾಂಕ್‌ ಖಾತೆಗೆ ರೂ. 3,000/- ಗಳನ್ನು ಜಮಾ 
ಮಾಡಲು ಕ್ರಮವಹಿಸಲಾಗುತ್ತಿದೆ. 


2. ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ | 
ಮತ್ತು ತರೆ ನಿರ್ಮಾಣ ಕಾರ್ಮಿಕರ ಆಹಾರ 
ಸಮಸ್ಯೆಯನ್ನು ನೀಗಿಸಲು ರಾಜ್ಯಾದ್ಯಂತ 23.42 ಲಕ್ಷ 
ಕಾರ್ಮಿಕರಿಗೆ ಆಹಾರ ಸಾಮಾಗ್ರಿಗಳ ಕಿಟ್‌ಗಳನ್ನು 
ವಿತರಿಸಲಾಗಿದೆ. 

3. ಮಂಡಳಿಯ ವತಿಯಿಂದ ನೋಂದಾಯಿತ | 
ಅಸಂಘಟಿತ ಕಾರ್ಮಿಕರ ಆಹಾರ ಸಮಸ್ಯೆಯನ್ನು | 
ನೀಗಿಸಲು ರಾಜ್ಯಾದ್ಯಂತ 3.80 ಲಕ್ಷ ಕಾರ್ಮಿಕರಿಗೆ 
ಆಹಾರ ಸಾಮಾಗಿಗಳ ಕಿಟ್‌ಗಳನ್ನು ವಿತರಿಸಲಾಗಿದೆ. 

4. ನೋಂದಾಯಿತ ಅರ್ಹ 21.07 ಲಕ್ಷ ಕಾರ್ಮಿಕರಿಗೆ 
ಸುರಕ್ಷತಾ ಮತ್ತು ನೈರ್ಮಲ್ಯ ಕಿಟ್‌ಗಳನ್ನು 
. ವಿತರಿಸಲಾಗಿದೆ. 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ: 
ರಾಜ್ಯ ಸರ್ಕಾರವು ಕೋವಿಡ್‌-19 ರ ಕಾರಣ 
ಸಂಕಷ್ಟಕ್ಕೊಳಗಾದ ಅಸಂಘಟಿತ ಕಾರ್ಮಿಕರಿಗೆ, ಕರ್ನಾಟಕ 
ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ ಮೂಲಕ ಒಂದು ಬಾರಿಯ ಪರಿಹಾರ ನೀಡಿದ್ದು 
ವಿವರ ಈ ಕೆಳಕಂಡಂತಿದೆ. 


. ಕೋವಿಡ್‌-19ರ 2020ನೇ ವರ್ಷದ ಮೊದಲನೆ 

ಅಲೆಯ ಲಾಕ್‌ಡೌನ್‌ ಕಾರಣ ಸಂಕಷ್ಟಕ್ಕೊಳಗಾದ ಅಗಸ 
ಮತ್ತು ಕ್ಷೌರಿಕ ವೃಕ್ತಿ ನಿರ್ವಹಿಸುತ್ತಿರುವ 124968 
ಕಾರ್ಮಿಕರಿಗೆ ಒಟ್ಟು ರೂ.62.48 ಕೋಟಿಗಳ 
ಪರಿಹಾರವನ್ನು ನೀಡಲಾಗಿದ್ದು, ಅವರಲ್ಲಿ ಕೊಡಗು 
ಜಿಲ್ಲೆಗೆ ಸಂಬಂಧಿಸಿದಂತೆ 588 ಅರ್ಹ ಕಾರ್ಮಿಕರಿಗೆ 
ಒಟ್ಟು ರೂ.29.40 ಲಕ್ಷ ನೆರವನ್ನು ವಿತರಿಸಲಾಗಿದೆ. 
° ಕೋವಿಡ್‌-19ರ 2021ನೇ ವರ್ಷದ ಎರಡವೇ |' 
ಅಲೆಯ ಲಾಕ್‌ಡೌನ್‌ ಕಾರಣ ಸಂಕಷ್ಟಕ್ಕೊಳಗಾದ mu) 
ವರ್ಗಗಳಾದ ಅಸಂಘಟಿತ ಕಾರ್ಮಿಕರಾದ ಅಗಸರು, 
ಕೌರಿಕರು, ಗೃಹಕಾರ್ಮಿಕರು. ಚೈಲರ್‌ಗಳು. ಮೆಕ್ಕಾನಿಕ್‌, 
ಚಿಂದಿ ಆಯುವವರು, ಹಮಾಲರು, ಅಕ್ಕಸಾಲಿಗರು, 
ಕಮ್ಮಾರರು, ಕುಂಬಾರರು ಹಾಗೂ ಭಟ್ಟಿಕಾರ್ಮಿಕರ ಪೃತ್ತಿ 
ನಿರ್ವಹಿಸುತ್ತಿರುವ 11,89,490 ಕಾರ್ಮಿಕರಿಗೆ ತಲಾ 
ರೂ.2000/-ಗಳಂತೆ ಒಟ್ಟು ರೂ.237.89 ಕೋಟಿಗಳ | 
ನೆರವನ್ನು ಫಾವತಿಸಲಾಗಿದ್ದು, ಅವರಲ್ಲಿ ಕೊಡಗು ಜಿಲ್ಲೆಗೆ | 
ಸಂಬಂಧಿಸಿದಂತೆ 5501 ಅರ್ಹ ಕಾರ್ಮಿಕರಿಗೆ ಒಟ್ಟು 
ರೂ.110 ಕೋಟಿಗಳ ನೆರವನ್ನು ವಿತರಿಸಲಾಗಿದೆ 


ಈ 


| ಜಿಲ್ಲೆಯಲ್ಲಿ ಸಂಕಷ್ಟದಲ್ಲಿರುವ 
| ಕಾರ್ಮಿಕರಿಗೆ ಇದುವರೆಗೆ ಇಲಾಖೆ 
| ಮೂಲಕ ಒದಗಿಸಲಾಗಿರುವ ಎಲ್ಲಾ 
ರೀತಿಯ ಸೌಲಭ್ಯ ನೆರವು ಹಾಗೂ 
ಸಹಾಯಗಳ ವಿವರಗಳೇಮಗ? 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ಕಲ್ಯಾಣ ಮಂಡಳಿ: 

ಕಳೆದ ಎರಡು "ವರ್ಷದಲ್ಲಿ ಕೋವಿಡ್‌ -19 ರ 
ಒಂದನೇ ಆಲೆ ಮತ್ತು ಎರಡನೆ ಆಲೆ ಸಂದರ್ಭದಲ್ಲಿ 
ಸಂಕಷ್ಟದಲ್ಲಿದ್ದ ಕೊಡಗು ಜಿಲ್ಲೆಯಲ್ಲಿ ಕಟ್ಟಡ ಮತ್ತು ಇತರೆ 

ನಿರ್ಮಾಣ ಕಾರ್ಮಿಕರ ಸಾಮಾಜಿಕ " ಭದತೆಗಾಗಿ ಈ 

ಕೆಳಕಂಡ ಪರಿಹಾರ ನೀಡಲಾಗಿದೆ. 

| ಕೋವಿಡ್‌ 1 ನೇ ಅಲೆಯಲ್ಲಿ 1,727 ಕಟ್ಟಡ ಕಾರ್ಮಿಕ 
ಫಲಾನುಭವಿಗಳಿಗೆ ತಲಾ 5000/- ರಂತೆ ಒಟ್ಟು 
ರೂ.86,35,000/- ಗಳನ್ನು ನೇರವಾಗಿ ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗೆ ಜಮಾ ಮಾಡಲಾಗಿರುತ್ತದೆ. 

2. ವ್‌ 2ನೇ ಅಲೆಯಲ್ಲಿ 2914 ಕಟ್ಟಡ ಕಾರ್ಮಿಕ 
ಫಲಾನುಭವಿಗಳಿಗೆ ತಲಾ 3000/- "ರಂತೆ ಒಟ್ಟು 
ರೂ.87,42,000/- ಗಳನ್ನು ನೇರವಾಗಿ ಫಲಾನುಭವಿಗಳ | 
ಬ್ಯಾಂಕ್‌ ಖಾತೆಗೆ ಜಮಾ ಮಾಡಲಾಗಿರುತ್ತದೆ. 

3. 7500 ಕಟ್ಟಡ ಕಾರ್ಮಿಕ ಫಲಾನುಭವಿಗಳಿಗೆ ಸುರಕ್ಷಾ 
ಕಿಟ್‌ಗಳನ್ನು " ಎತರಿಸಲಾಗಿರುತ್ತದೆ. 

4. 1500 ಕಟ್ಟಡ ಕಾರ್ಮಿಕ ಫಲಾನುಭವಿಗಳಿಗೆ ಇಮ್ಯೂನಿಟಿ 
ಕಿಟ್‌ಗಳನ್ನು ವಿತರಿಸಲಾಗಿರುತ್ತದೆ. 

5. 4500 ಕಟ್ಟಡ ಕಾರ್ಮಿಕ ಫಲಾನುಭವಿಗಳಿಗೆ ಆಹಾರ 
ಸಾಮಗಿಗಳ "$ಟ್‌ಗಳನ್ನು ವಿತರಿಸಲಾಗಿರುತ್ತದೆ. 


ಮಂಡಳಿಯ. ನೋಂದಾಯಿತ ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಅವರ ಅವಲಂಭಿತರಿಗೆ 
ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸ ಸೌಲಭ್ಯಗಳಡಿ 
ಈ ಸ, ಸೌಲಭ್ಯಗಳನ್ನು ವಿತರಿಸಲಾಗಿದೆ : 


ಕ್ವ ಲಭ್ಯ” ಲ್ಯ ಪಡದ ಮೊತ್ತ 1 
ಸಂ ' 1 ಫಲಾನುಭವಿಗಳ | (ರೂ.ಗಳಲ್ಲಿ) 
ಸಂಖ್ಯೆ 

e ತಣ್‌ FATA TH8333.230- 
ಸಹಾಯ 

೧5ಹಡಷೆ 178 —T8800.000/- 
ಸಹಾಯ 

K ಕ ಇಹಾಹಾ 186 F3007- 

4 | ವೈಧ್ಯಕೀಯ "R34 64,532 
ಸಹಾಯ 

5 Tಫ್ಷಹಾಪ ನ ಪೃಷ್ಯಸದ ISU — NST 
ಧನಸ 


೯73 ವಗ 720007- 
ಸಹಾಯ ಹಸ್ತ K 
7 ಅಂತಿವ ಸಂಸ್ಕಾರೆ|84 23,72,000/- 
ವೆಚ್ಚ 
ಒಟ್ಟು [7361 475,07,5277- | 
dl 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ: 

ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ 
ಮೂಲಕ ಕೋವಿಡ್‌-19ರ ಸಮಯದಲ್ಲಿ ಅಸಂಘಟಿತ 
ಕಾರ್ಮಿಕರಿಗೆ ಒದಗಿಸಲಾದ ನೆರವಿನ ವಿವರವನ್ನು ಉಪ 
ಪ್ರಶ್ನೆ (ಇರಲ್ಲಿ ಒದಗಿಸಲಾಗಿದೆ. ಉಳಿದಂತೆ, ಅಸಂಘಟಿತ 
ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಮಂಡಳಿಯ 
ಮೂಲಕ ಈ, ಕೆಳಕಂಡ ಯೋಜನೆಗಳನ್ನು 


ಅನುಷ್ಠಾನಗೊಳಿಸುತ್ತದೆ. 


() ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ 
ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ:- ಸಾರಿಗೆ 
ಇಲಾಖೆಯಿಂದ ನೀಡುವ ಉರ್ಜಿತಾ ಖಾಸಗಿ ವಾಣಿಜ್ಯ 
ವಾಹನ ಚಾಲನಾ ಪರವಾನಗಿ ಹೊಂದಿದ ಎಲ್ಲಾ 
ಚಾಲಕರನ್ನು ಯೋಜನೆಯಡಿ ಫಲಾನುಭವಿಗಳೆಂದು 
ಪರಿಗಣಿಸಲಾಗಿದ್ದು, ಅವರಿಗೆ ಈ ಕೆಳಕಂಡ ಸೌಲಭ್ಯಗಳನ್ನು 
ನೀಡಲಾಗುತ್ತಿದೆ. 


(ಅ) ಅಪಘಾತ ಪರಿಹಾರ ಸೌಲಭ್ಯ ; ಯೋಜನೆಯಡಿ, 
ಅಪಘಾತದಿಂದ ಮರಣ ಹೊಂದಿದ ಪ್ರಕರಣಗಳಲ್ಲಿ ರೂ. 5 
ಲಕ್ಷದ ಪರಿಹಾರ, ಸಂಪೂರ್ಣ ಶಾಶ್ವತ ದುರ್ಬಲತೆ 
ಪ್ರಕರಣಗಳಲ್ಲಿ ರೂ.2 -: ಲಕ್ಷದ ಪರಿಹಾರ ಮತ್ತು 
ಒಳರೋಗಿಯಾಗಿ ಚಿಕಿತ್ಸೆ ಪಡೆದವರಿಗೆ ರೂ.1 ಲಕ್ಷದವರೆಗೆ 
ಚಿಕಿತ್ಸಾ ವೆಚ್ಚದ ಮರುಪಾವತಿ ನೀಡಲಾಗುತ್ತಿದೆ. 

ಕೊಡಗು ಜಿಲ್ಲೆಯಲ್ಲಿ 03 ಫಲಾನುಭವಿಗಳಿಗೆ 
ರೂ.15,00,000/-ಗಳ ಪರಿಹಾರವನ್ನು ಒದಗಿಸಲಾಗಿದೆ. 


(ಆ) ಶೈಕ್ಷಣಿಕ ಧನ ಸಹಾಯ : ಅಪಘಾತದಿಂದ ನಿಧನರಾದ 
ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ 
ಫಲಾನುಭವಿಗಳ ಇಬ್ಬರು ಮಕ್ಕಳಿಗೆ ಪದವಿಪೂರ್ವ 
ವ್ಯಾಸಂಗದವರೆಗೆ ವಾರ್ಷಿಕ ರೂ.10,000/-ಗಳ ಶೈಕ್ಷಣಿಕ 
ಸಹಾಯಧನ ನೀಡಲಾಗುತ್ತಿದೆ. 


ಕೊಡಗು ' ಜಿಲ್ಲೆಯಲ್ಲಿ 06 ವಿದ್ಯಾರ್ಥಿಗಳಿಗೆ 
ರೂ.60,000/-ಗಳ ಶೈಕ್ಷಣಿಕ ದನಸಹಾಯ ಒದಗಿಸಲಾಗಿದೆ. 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 

ಈ ಯೋಜನೆಯಡಿ 1 ಅಸಂಘಟಿತ ವರ್ಗಗಳಾದ 
“ಹಮಾಲರು, ಮನೆಗೆಲಸದವರು, ಚಿಂದಿ ಆಯುವವರು, 
ಟೈಲರ್‌ಗಳು, ಮೆಕ್ಕಾನಿಕ್‌, ಅಗಸರು, ಅಕ್ಕಸಾಲಿಗರು, 
ಕಮ್ಮಾರರು, ಕುಂಬಾರರು, ಕೌರಿಕರು ಹಾಗೂ ಭಟ್ಟಿ 
ಕಾರ್ಮಿಕ”ರನ್ನು ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ ಮಾತ್ರ 
ವಿತರಿಸಲಾಗುತ್ತಿದ್ದು, ಯಾವುದೇ ಆರ್ಥಿಕ ಸೌಲಭ್ಯಗಳನ್ನು 
ಒದಗಿಸಲಾಗುತ್ತಿಲ್ಲ. 


ಕಾಐ 64 ಎಲ್‌ ಅಟ 2022 


(ಅರಬ್ಬಿ ವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


ಅನುಬಂಧ-01 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 267 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿ: 


ಒಟ್ಟು 


4052 


ವರಹಾ TT ರಾಜ್ಯ ಖಾಸಗಿ ತಂಜೌಡ್ಕರ್‌ ಕಾ ಮಿT TT 
ವಾಣಿಜ್ಯ ಸಾರಿಗೆ ಕಾರ್ಮಿಕರ ಸಹಾಯ ಹಸ್ತ ಯೋಜನೆ | ಬಾರಿಯ ಪರಿಹಾರ 
ಅಪಘಾತ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದ 
ಯೋಜನೆ ಕಾರ್ಮಿಕರು 
ಚಾಲಕರು 7,326 _ _ 
ಅಗಸರು _ — 4] 293 
ಅಕ್ಕಸಾಲಿಗರು - 81 40 
ಕಮ್ಮಾರರು, 16 16 
ಕುಂಬಾರರು W 05 58 
ಕರಕರ - 89 433 
ಚಿಂದಿ ಆಯುವವೆರು; ವ 215 13 
ಟೈಲರ್ಸ್‌ - 1890 2306 
ಭಟ್ಟಿ ಕಾರ್ಮಿಕೆ - 19 14 
ಮೆಕ್ಕಾನಿಕ್‌, - 200 292 
ಮನೆಗೆಲಸೆದವರು - 1279 910 
ಹಮಾಲರು 217 50 
7,326 4,425 


. ಅನುಬಂಧ-02 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ; 267 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿ: 


Wise egistration{Karnataka). in E-Shram portal 
.- pertaining to Kodagu 

) “Occupation/Sector KH 
1 Agriculture 7425 
2 Construction 2741 
3 Apparel 2342 
4 Automobiie & Trasnportation 1886 
5 Miscellaneous | 848 
6 Domestic and Hosehold Workers 519 
7 Healthcare 514 
8 Office Adiministrativn & Facility Management 393 
9 Electronics & HW _ ' 323 
10 Capital Goods & Manufacturing 282 
11 Retail 228 
12 Tourism & Hospitality - 208 
13 | Beauty & Wellness 192 
14 Professionals OOO °° 169 
15 Education 165 
16 Printing i - 113 
17 Food industry 96 
18 Leather Industry Works 94 
19 Tobacco Industry 38 
20 Wood & Carpentry 25 
21 Handicrafts & Carpets 22 
22 | BFS 20 
23 Service I 19 

24 Gem & Jewellery 

25 Private Security 
26 Mining 
27 Organised Retail 

Others 

Musical instruments 

Textile & Handloom 

ನ 2 - Total |”. 


